KA/ BG-GPO/2515\WPP-47/2009-2011 





ಕರ್ನಾಟಕ ರಾ ರಾಜ್ಯಪತ್ರ ್ಯ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಜೂನ್‌ ೨೫, ೨೦೦೯ (ಆಷಾಢ ೪, ಶಕ ವರ್ಷ ೧೯೩೧) 








| ಸಂಚಿಕೆ ೨೬ ೨೬ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾ ೦ಗದ ಮೇರೆಗೆ ರಾಜ್ಯ ಪಾಲರು ಮಾಡಿದ ನಿಯಮಗಳು. ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಅಪಜೀ 89 ಎಫ್‌ಎಎಫ್‌ 2006, ಬೆಂಗಳೂರು, ದಿನಾಂಕ:16ನೇ ಡಿಸೆಂಬರ್‌ 2006 

1963ನೇ ಕರ್ನಾಟಕ ರಾಜ್ಯ ಅರಣ್ಯ ಅಧಿನಿಯಮ (1964ನೇ ಕರ್ನಾಟಕ ಕಾಯ್ದೆ ಕಲಂ 5ರ) 17ರಲ್ಲಿ 
ಪ್ರದತ್ತವಾಗಿರುವ ಅಧಿಕಾರದನ್ವಯ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಎಹೆಚ್‌ಎಫ್‌ಎಫ್‌-129-ಎಫ್‌ಎಎಫ್‌-91, ದಿನಾಂಕ: 
28-6/6-8-1991ರ ಪ್ರಕಾರ ಅಧಿಸೂಚನೆಯ ಕೊನೆಯ ಭಾಗದಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಗಕ್ಕೆ ಒಳಪಟ್ಟು 
16-12-2006ನೇ ದಿನಾಂಕದಿಂದ ಮೀಸಲು ಅರಣ್ಯವನ್ನು ಕರ್ನಾಟಕ ಸರ್ಕಾರ ಕಾಯ್ದಿರಿಸಿದೆಯೆಂದು ಈ ಮೂಲಕ 
ಘೋಷಿಸಲಾಗಿದೆ. 


ಅನುಸೂಚಿ 
ಜಿಲ್ಲೆ ಹೆಸರು ೬ ಬೀದರ್‌ 
ತಾಲ್ಲೂಕಿನ ಹೆಸರು : ಔರಾದ್‌ 
ಹೋಬಳಿ ಹೆಸರು : ಚಿಂತಾಕಿ 
ಗ್ರಾಮದ ಹೆಸರು : ನಾಮಮಾರಪಲ್ಲಿ 
ಕ್ಷೇತ್ರದ ಸರ್ವೆನಂಬರ್‌ : 48 
ವಿಸ್ಮೀರ್ಣ ಹೆಕ್ಟೇರುಗಳಲ್ಲಿ :...11.00 
ಕ್ಷೇತ್ರದ ಹೆಸರು : ನಾಗಮಾರಪಲ್ಲಿ ಕ್ಷೇತ್ರ 
ಸೀಮಾ ವಿವರಣೆ 


ಉತ್ತರ: ಸೀಮಾರೇಖೆಯು ನಾಗಮಾರಪಲ್ಲಿ ಗ್ರಾಮದ ಸರ್ವೆನಂ. 48 ರ ಸದರಿ ನಾಗಮಾರಪಲ್ಲಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ 
ಮೂಲೆಯಲ್ಲಿ ಸರ್ವೆನಂ 36,48 ಮತ್ತು ರಾಯಪಲ್ಲಿ ಗಡಿಗಳು ಕೂಡುವ ಸ್ಥಳದಲ್ಲಿ 6ನೇ ಕಲ್ಲಿನಿಂದ 255 ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಸರ್ವೆ ನಂ. 36, 37,47 ಮತ್ತು 43 ಗಳನ್ನು ಹೊರತುಪಡಿಸಿ ಇವುಗಳ ದಕ್ಷಿಣ ಗಡಿಗುಂಟ 


(೫೨೯) 


೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ 


ಭಾಗ - ೪ಎ 





ಪಶ್ಚಿಮಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆನಂ 48, 43 ಮತ್ತು 49ರ ಗಡಿಗಳು 
ಕೂಡುವ ಸ್ಥಳದಲ್ಲಿ 13ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು: 






































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
6 7 255 4.50 
7 8 248 5.00 
8 9 256 4.25 
9 10 281 6.00 
10 11 12 3.50 
11 12 228 6.00 
12 13 266 6.75 








ಪಶ್ಚಿಮ: ಸೀಮಾರೇಖೆಯು ಸದರಿ ನಾಗಮಾರಪಲ್ಲಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 13ನೇ ಕಲ್ಲಿನಿಂದ 167 ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಸರ್ವೆನ೦ಂ 49 ನ್ನು ಹೊರತುಪಡಿಸಿ ಇದರ ಪೂರ್ವದ ಗಡಿಗುಂಟ ದಕ್ಷಿಣಾಭಿಮುಖವಾಗಿ 
ಚಲಿಸುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ರಾಯಪಲ್ಲಿಗೆ ಹೋಗುವ ದಾರಿಯ 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು: 


ಡು 


ಊ 


ಕೃದಲ್ಲಿ 15ನೇ ಕಲ್ಲನ್ನು ಸೇರುತ್ತದೆ. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
13 14 167 4.10 
14 15 171 4.00 








ದಕ್ಷಿಣ: ಸೀಮಾರೇಖೆಯು ಸದರಿ ನಾಗಮಾರಪಲ್ಲಿ ಗ್ರಾಮದ ಸರ್ವೆನಂ. 48ರ ಸದರಿ ನಾಗಮಾರಪಲ್ಲಿ ಕ್ಷೇತ್ರದ ನೈರುತ್ಯ ದಿಕ್ಕಿನ 
ಮೂಲೆಯಲ್ಲಿ 15ನೇ ಕಲ್ಲಿನಿಂದ 75 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಇಟಕ್ಕಾಳ ಗ್ರಾಮದ ಗಡಿಗುಂಟ ರಾಯಪಲ್ಲಿಗೆ 
ಹೋಗುವ ದಾರಿಯ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ಚಲಿಸುತ್ತಾ 21ನೇ ಕಲ್ಲನ್ನು ದಾಟಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ 
ಮೂಲೆಯಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು: 






































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
15 16 75 3.50 
16 17 105 3.75 
17 18 108 3.50 
18 19 107 2.00 
19 20 96 2.00 
20 21 67 3.00 
21 1 125 3.00 








ಪೂರ್ವ: ಸೀಮಾರೇಖೆಯು ಸದರಿ ನಾಗಮಾರಪಲ್ಲಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆನಂ. 48 ಇಟಕ್ಕಾಳ 
ಮತ್ತು ರಾಯಪಲ್ಲಿ ಗ್ರಾಮದ ಗಡಿಗಳು ಕೂಡುವ ಸ್ಥಳದಲ್ಲಿ 1ನೇ ಕಲ್ಲಿನಿಂದ 16.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ರಾಯಪಲ್ಲಿ ಗಡಿಗುಂಟ ಉತ್ತರಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 6ನೇ ಕಲ್ಲನ್ನು ಸೇರುತ್ತದೆ. 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 
































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
2 16.30 2.00 
2 3 16.30 2.75 
3 4 14.30 5.10 
4 5 05.00 3.75 
5 6 17.00 3.10 








ಹಕ್ಕು ಮತ್ತು ಸವಲತ್ತುಗಳು: 


1. ಗ್ರಾಮ ವಾಸಿಗಳ ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 
2. ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ. ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು 


ಪಡೆಯುವುದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೫೩೧ 





3. ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ 
ಪಡೆಯುವುದು. 


ವು 


ಪ್ರತಾಪಿ ಕಟ್ಟಿಗೆ (ರಿಜರ್ವ್‌ ಮುಳ್ಳಿನ ಗಿಡಗಳು) ಉಚಿತವಾಗಿ 


4. ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ 


ನೀಡುವುದು. 


5. ಮೀಸಲು ಅರಣ್ಯ ಕ್ಷೇತ್ರದ ಒಳಗೆ ದಾರಿ ಹಾದು ಹೋಗುವುದಿದ್ದು ಗ್ರಾಮಸ್ಥರಿಗೆ ಅನುಮತಿ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 311 


ಕೆ.ವಿ ಜಯಲಕಿ 
ಬಕ್ರ 


ಅಧಿಸೂಚನೆ 
ಸಂಖ್ಯೆ: ಅಪಜೀ 91 ಎಫ್‌ಎಎಫ್‌ 2006, ಬೆ೦ಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2006. 
1963ನೇ ಕರ್ನಾಟಕ ರಾಜ್ಯ ಅರಣ್ಯ ಅಧಿನಿಯಮ (1964ನೇ ಕರ್ನಾಟಕ ಕಾಯ್ದೆ ಕಲಂ 5ರ) 17ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರದನ್ವಯ ಸರ್ಕಾರಿ ಅಧಿಸೂಚನೆ ಸಂಖ್ಯೇಎಹೆಚ್‌ಎಫ್‌ಎಫ್‌-104-ಎಫ್‌ಎಎಫ್‌ 91 ದಿನಾಂಕ:22-6/9-7-1991ರ 
ಪ್ರಕಾರ ಅಧಿಸೂಚನೆಯ ಕೊನೆಯ ಭಾಗದಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಗಕ್ಕೆ ಒಳಪಟ್ಟು 23.12.2006ನೇ 
ದಿನಾಂಕದಿ೦ದ ಮೀಸಲು ಅರಣ್ಯವನ್ನು ಕರ್ನಾಟಕ ಸರ್ಕಾರ ಕಾದಿರಿಸಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 


ಅನುಸೂಚಿ 
ಜಿಲ್ಲೆ ಹೆಸರು ಬೀದರ್‌ 
ತಾಲ್ಲೂಕಿನ ಹೆಸರು ಔರಾದ್‌ 
ಹೋಬಳಿ ಹೆಸರು ಕಸಬಾ 
ಗ್ರಾಮದ ಹೆಸರು ಶೆಂಬಳ್ಳಿ 
ಕ್ಷೇತ್ರದ ಸರ್ವೆ ನಂ 87 
ವಿಸ್ತೀರ್ಣ ಹೆಕ್ಟೇರ್‌ಗಳಲ್ಲಿ 95 
ಕ್ಷೇತ್ರದ ಹೆಸರು : ಶೆಂಬಳ್ಳಿ 
ಸೀಮಾ ವಿವರಣೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಉತ್ತರ: ಸೀಮಾರೇಖೆಯು ಶೆಂಬಳ್ಳಿ ಗ್ರಾಮದ ಸ.ನಂ. 87ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 3ನೇ ಕಲ್ಲಿನಿಂದ 
90 ಡಿಗ್ರಿ ಕೋನದೊಂದಿಗೆ ಆರ೦ಭವಾಗಿ ಒತ್ತುವರಿ ಕಾರಣ ಕ್ಷೇತ್ರದ ಸರ್ವೆ ನಂ. 87ರಲ್ಲಿಯೇ ಪೂರ್ವಾಭಿಮುಖವಾಗಿ 
ಚಲಿಸುತ್ತಾ ಕ್ಷೇತದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 6ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ 


ಚಲಿಸಿರುವುದು. 





ಕಲ್ಲಿನಿಂದ 


ಕಲ್ಲಿಗೆ 


ಕೋನ(ಡಿಗಿಗಳಲ್ಲಿ) 


ಅಂತರ (ಮೀಟರುಗಳಲ್ರಿ) 





3 


90 


155 





4 


ಆ (ತ. BG 


115 


130 











5 


6 


110 








150 





ಪೂರ್ವ: ಸೀಮಾರೇಖೆಯು ಸದರಿ ಶೆಂಬಳ್ಳಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 6ನೇ ಕಲ್ಲಿನಿಂದ 175 ಡಿಗ್ರಿ 
ಕೋನದೊಂದಿಗೆ ಆರ೦ಭವಾಗಿ ಒತ್ತುವರಿ ಕಾರಣ ಕ್ಷೇತ್ರದ ಸರ್ವೆ ನಂ. 87ರಲ್ಲಿಯೇ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ 
ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 10ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 























ಕಲ್ಲಿನಿಂದ ಕಲ್ಪಿಗೆ ಕೋನ(ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
6 7 175 74 
7 8 132 100 
8 9 133 103 
9 10 221 113 














ದಕ್ಷಿಣ: ಸೀಮಾರೇಖೆಯು ಶೆಂಬಳ್ಳಿ ಗ್ರಾಮ ಸರ್ವೆ ನಂ. 87ರ ಸದರಿ 


ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 10ನೇ 


ಕಲ್ಲಿನಿಂದ 312 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿ 15ನೇ 
ಕಲ್ಲನ್ನು ದಾಟಿ 1ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 


೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೪ಎ 




















ಕಲ್ಲಿನಿಂದ ಕಲ್ಲಿಗೆ ಕೋನ(ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
10 11 312 95 
11 12 299 95 
12 13 300 73 
13 14 297 99 
14 15 285 85 
15 16 305 81 




















ಪಶ್ಚಿಮ: ಸೀಮಾರೇಖೆಯು ಸದರಿ ಶೆಂಬಳ್ಳಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 1ನೇ ಕಲ್ಲಿನಿಂದ 350 ಡಿಗ್ರಿ ಕೋನದಲ್ಲಿ 82 
ಮೀಟರು ಅಂತರದಲ್ಲಿರುವ 2ನೇ ಕಲ್ಲಿನ ಮೂಲಕ 345 ಡಿಗ್ರಿ ಕೋನದೊಂದಿಗೆ 68 ಮೀಟರು ಅಂತರ ಚಲಿಸುತ್ತಾ ಕ್ಷೇತ್ರ 
ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಒತ್ತುವರಿ ಕಾರಣ ಸರ್ವೆ ನಂ 87ರಲ್ಲಿಯೇ 3ನೇ ಕಲ್ಲನ್ನು ಸೇರುತ್ತದೆ. 
ಹಕ್ಕು ಮತ್ತು ಸವಲತ್ತುಗಳು: 

1. ಗ್ರಾಮ ವಾಸಿಗಳ ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 
2. ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ. ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು 
ಪಡೆಯುವುದು. 
3. ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಗೆ (ರಿಜರ್ವ್‌ ಮುಳ್ಳಿನ ಗಿಡಗಳು) ಉಚಿತವಾಗಿ 
ಪಡೆಯುವುದು. 
4. ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ 
ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಕೆ.ಎ ಜಯಲಕ್ಷ್ಮಿ 
ಪಿ.ಆರ್‌. 312 ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಅಧಿಸೂಚನೆ 


ಸಂಖ್ಯೆ: ಅಪಜೀ 132 ಎಫ್‌ಎಎಫ್‌ 2006, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2007. 
1963ನೇ ಇಸವಿಯ ಕರ್ನಾಟಕ ಅರಣ್ಯ ಕಾಯಿದೆ (1964ನೇ ಇಸವಿಯ ಕರ್ನಾಟಕ ಕಾಯ್ದೆ 5ರ) 4ನೇ 
ಅಧಿನಿಯಮದಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ. 

1. ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲ್ಲೂಕು, ಕಳಸ ಹೋಬಳಿ, ತನೋಡಿ ಗ್ರಾಮದ ಇದಕ್ಕೆ ಲಗತ್ತಾಗಿರುವ 
ಅನುಸೂಚಿಯಲ್ಲಿ ವಿವರಿಸಲ್ಪಟ್ಟಿರುವ ಚಕ್ಕುಬಂದಿಯುಳ್ಳ ಪ್ರದೇಶವನ್ನು "ಮೀಸಲು ಅರಣ್ಯ” ವನ್ನಾಗಿ ರಚಿಸಲು 
ಉದ್ದೇಶಿಸಿರುವುದಾಗಿ ಪ್ರಕಟಿಸಲಾಗಿದೆ. 

2. ಮೇಲ್ಕಂಡ ಅಧಿನಿಯಮದ 4ರ 1(ಸಿ)ಉಪನಿಯಮನ್ನನುಸರಿಸಿ ಅಂತಹ ಎಲ್ಲೆಗಳ ಒಳಭಾಗದಲ್ಲಿ ಅಡಗಿರುವ 
ಜಮೀನಿನಲ್ಲಿ ಅಥವಾ ಅದರ ಮೇಲೆ ಅಥವಾ ಅ೦ತಹ ಜಮೀನಿನ ಯಾವುದಾದರೂ ಅರಣ್ಯ ಉತ್ಪತ್ತಿಗೆ ಹಕ್ಕನ್ನು 
ತರುವ ಅಥವಾ ಹಕ್ಕಿದೆಯೆಂದು ಹೇಳುವ ಯಾವುದೇ ವ್ಯಕ್ತಿಗೆ ಯಾವುದಾದರೂ ಹಕ್ಕುಗಳಿವೆಯೋ ಅವುಗಳ 
ಸ್ವಭಾವವೇನು? ಮತ್ತು ಅವು ಎಷ್ಟರ ಮಟ್ಟನವು ಎ೦ಬ ಅಂಶಗಳನ್ನು ವಿಚಾರಣೆ ಮಾಡಿ ನಿಶ್ಚಯಿಸಿ, ಅವುಗಳ 
ವಿಷಯದಲ್ಲಿ ಮೇಲ್ಕಂಡ ಅಧಿನಿಯಮದಲ್ಲಿ ಒಳಗೊಂಡಿರುವ ಎರಡನೇ ಅಧ್ಯಾಯದಲ್ಲಿ ವಿಧಿಸಿರುವಂತೆ ಕ್ರಮ 
ನಡೆಸುವುದಕ್ಕೆ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಶಿವಮೊಗ್ಗ ಇವರನ್ನು ನೇಮಿಸಲಾಗಿದೆ. 

3 ಕೊಪ್ಪ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ವಿಚಾರಣೆಯಲ್ಲಿ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡಲು ಸಹ ಆದೇಶಿಸಲಾಗಿದೆ. 

4 16ನೇ ನಿಯಮದ 1ನೇ ಉಪ ನಿಯಮದಲ್ಲಿ ಕಾಣಿಸಿರುವ ಅಧಿಕಾರವನ್ನು ಅನುಸರಿಸಿ, ಅರಣ್ಯ ಕರ್ನಾಟಕ ರೆವಿನ್ಯೂ 
ಅಪ್ಯೂಲೇಟ್‌ ಟ್ರಬ್ಯೂನಲ್‌ ದನ್ವಯ ವ್ಯವಸ್ಥಾಪನಾಧಿಕಾರಿಗಳು, ಶಿವಮೊಗ್ಗರವರಿಗೆ ಸದರಿ ಅಧಿನಿಯಮದ ಕಲಂ-11, 
12,14 ಅಥವಾ 15ರ ಹುಕುಂಗಳ ಮೇಲೆ ಬರುವ ಅಪೀಲುಗಳನ್ನು ಪಡೆಯುವ ಅಧಿಕಾರವನ್ನು ಕೊಡಲಾಗಿದೆ. 

5 16ನೇ ಅಧಿನಿಯಮದ 2ನೇ ಉಪ ನಿಯಮದ ಮೇರೆಗೆ ಯಾವುದಾದರೂ ವ್ಯಕ್ತಿಗೆ ಯಾವುದಾದರೂ ಹಕ್ಕುಗಳಿದ್ದರೆ 
15ನೇ ಅಧಿನಿಯಮದ ಮೇರೆಗೆ ಕೂಡುವ ಹುಕುಂಗಳ ಮೇಲೆ ಹುಕುಂ ಕೊಟ್ಟ ತಾರೀಖಿನಿಂದ ಮೂರು 
ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಬಹುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೫೩೩ 















































ಅನುಸೂಚಿ 
1) ಜಿಲ್ಲೆ : ಚಿಕ್ಕಮಗಳೂರು 
2) ತಾಲ್ಲೂಕು : ಮೂಡಿಗೆರೆ 
3) ಹೋಬಳಿ : ಕಳಸ 
4) ಗಾಮ : ತನೋಡಿ 
ಗ್ರಾಮ ಸರ್ವೆನಂ ವಿಸ್ತೀರ್ಣ 
ಎ.ಗು೦ ಹೆಕ್ಟೇರುಗಳು 
ತನೋಡಿ 33p 5೨56-00 225-01 
35p 34-12 13-84 
660 1-36 0-57 
850 14-16 ೨-83 
108 p 289-28 117-24 
ಒಟ್ಟು 896-12 362-49 
ಕ್ಷೇತ್ರದ ಹೆಸರು-ತನೋಡಿ 
ಸೀಮಾ ವಿವರಣೆ 


ಉತ್ತರ: ಈ ಬ್ಲಾಕಿನ ಸೀಮಾ ರೇಖೆಯು ತನೋಡಿ ಗ್ರಾಮದ ಸರ್ವೆನಂ. 92ರ ಉತ್ತರ ಹಾಗೂ ಸರ್ವೆನಂ 91 ಪೂರ್ವದ 
ಎಲ್ಲೆ ಸೇರುವ ಬಾಂದಿನಿಂದ ಉತ್ತರಕ್ಕೆ 5.00 ಸರಪಳಿ ದೂರದ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ 
ಆಗ್ನೇಯಾಭಿಮುಖವಾಗಿ 5.15 ಸರಪಳಿ ಚಲಿಸಿ ಸರ್ವೆ ನಂ. 91, 92ರ ಬಾಂದಿನಿಂದ ಈಶಾನ್ಯಕ್ಕೆ 5.00 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 2ನ್ನು ಸೇರಿ ಪೂರ್ವಾಭಿಮುಖವಾಗಿ 5.25 ಸರಪಳಿ ಚಲಿಸಿ ಸರ್ವೆ ನಂ. 92ರ ಪೂರ್ವದ ಗಡಿಯಿಂದ ಉತ್ತರಕ್ಕೆ 
7.50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 3ನ್ನೂ ನಂತರ ಸರ್ವೆ ನಂ. 92ರ ಪೂರ್ವದ ಗಡಿಯಿಂದ ಈಶಾನ್ಯಕ್ಕೆ 11.00 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 3 ರಿಂದ 5.25 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4ನ್ನು ಸೇರುತ್ತದೆ. ನಂತರ 3.80 
ಸರಪಳಿ ದೂರಕ್ಕೆ ಸರ್ವೆ ನಂ. 92 ಪೂರ್ವದ ಗಡಿಯಿಂದ ಈಶಾನ್ಯಕ್ಕೆ 13.00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 5ನ್ನು ಸೇರಿ 
ಪುನಃ ಈಶಾನ್ಯಭಿಮುಖವಾಗಿ 7.65 ಸರಪಳಿ ಚಲಿಸಿ ದೇವಗೋಡು ತನೋಡಿ ಗ್ರಾಮದ ಗಡಿಯಿಂದ ದಕ್ಷಿಣಕ್ಕೆ 8.50 ಸರಪಳಿ 
ದೂರದ ಸ್ಥಾನಸಂಖ್ಯೆ 6ನ್ನು ಸೇರಿ ನಂತರ ಉತ್ತರಾಭಿಮೂಖವಾಗಿ 6.50 ಸರಪಳಿ ಚಲಿಸಿ ದೇವಗೋಡು ತನೋಡಿ ಗ್ರಾಮದ 
ಗಡಿಯಿಂದ ದಕ್ಷಿಣಕ್ಕೆ 3.00 ಸರಪಳಿಯ ದೂರದ ಸ್ಥಾನ ಸಂಖ್ಯೆ 7ನ್ನು ಸೇರಿ ಪುನಃ ಉತ್ತರಾಭಿಮುಖವಾಗಿ ದೇವಗೋಡು 
ತನೋಡಿ ಗ್ರಾಮದ ಗಡಿಯನ್ನು ಸ್ಥಾನ ಸಂಖ್ಯೆ 8ರಲ್ಲಿ ಸೇರುತ್ತದೆ. 

ಪೂರ್ವ: ಸೀಮಾ ರೇಖೆಯು ಸ್ಥಾನಸಂಖ್ಯೆ 8ರಿಂದ ದೇವಗೋಡು ತನೋಡಿ ಗ್ರಾಮದ ಎಲ್ಲೆಯಲ್ಲಿ ಆಗ್ನೇಯಾಭಿಮುಖವಾಗಿ 
ಚಲಿಸಿ ಗಣಪತಿ ದೇವಸ್ಥಾನದ ಎದುರಿನ ಗಡಿಬಾ೦ದನ್ನು ಸೇರಿ ಪುನಃ ಗಡಿಯಲ್ಲೆ ಮುಂದುವರೆದು ದೇವಗೋಡು ತನೋಡಿ 
ಹಲಸೂರು ಗ್ರಾಮಗಳ ಮೂರು ಬಾಂದನ್ನು ಸೇರುತ್ತದೆ. ನಂತರ ಹಲಸೂರು, ತನೋಡಿ ಗ್ರಾಮಗಳ ಗಡಿಯಲ್ಲಿ ಮುಂದುವರೆದು 
ನ್ಯಾಮನಹಳ್ಳಿ ಕಿರುಅರಣ್ಯದ ಪಶ್ಚಿಮದ ಎಲ್ಲೆಯಲ್ಲಿ ಹಾದು ಹಲಸೂರು ಮೀಸಲು ಅರಣ್ಯದ ಎಲ್ಲೆಯನ್ನು ಸ್ಥಾನ ಸಂಖ್ಯೆ 11ರಲ್ಲಿ 
ಸೇರುತ್ತದೆ. 

ದಕ್ಷಿಣ: ಸೀಮಾರೇಖೆಯು ಸದರಿ ಹಲಸೂರು ಮೀಸಲು ಅರಣ್ಯದ ಎಲ್ಲೆಯಲ್ಲಿ ಪಶ್ಚಿಮ ಹಾಗೂ ದಕ್ಷಿಣಾಭಿಮುಖವಾಗಿ ಚಲಿಸಿ, 
ಸರ್ವೆ ನಂ. 35, 36, 66ರ ಕೂಡು ಬಾಂದಿನಿಂದ ಈಶಾನ್ಯಕ್ಕೆ 4.00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 39ನ್ನು ಸೇರಿ ನಂತರ 
ಸರ್ವೆ ನಂ. 35 ಹಾಗೂ 66ರಲ್ಲಿ ವಾಯುವ್ಯಾಭಿಮುಖವಾಗಿ 1180 ಸರಪಳಿ ಚಲಿಸಿ, ಸರ್ವೆ ನಂ. 23,25,35ರ ಬಾಂದಿನಿಂದ 
ದಕ್ಷಿಣಕ್ಕೆ 7.50 ಸರಪಳಿ ದೂರದಲ್ಲಿ ರಸ್ತೆಯನ್ನು ಹಾಗೂ ಸ್ಥಾನ ಸಂಖ್ಯೆ 40ನ್ನು ಸೇರುತ್ತದೆ. 

ಪಶ್ಚಿಮ: ಸೀಮಾ ರೇಖೆಯು ಸದರಿ ರಸ್ತೆಯ ಪಕ್ಕದಲ್ಲೇ ಸರ್ವೆ ನಂ 66 ಮತ್ತು 35ರಲ್ಲಿ ಈಶಾನ್ಯ ಉತ್ತರ, ಪಶ್ಚಿಮ ಹಾಗೂ 
ಉತ್ತರಾಭಿಮುಖವಾಗಿ ಕ್ರಮವಾಗಿ 4, 8, 3.75 ಹಾಗೂ 9.00 ಸರಪಳಿಗಳ ಅಂತರದಲ್ಲಿ ಚಲಿಸಿ ಸರ್ವೆ ನಂ. 34ರ ಈಶಾನ್ಯ 
ಮೂಲೆಯಿಂದ ಆಗ್ನೇಯಕ್ಕೆ 5.00 ಸರಪಳಿ ದೂರದಲ್ಲಿ ಸ್ಥಾನಸಂಖ್ಯೆ 44ನ್ನು ಸೇರಿ ಪುನಃ ಸರ್ವೆ ನಂ. 35ರಲ್ಲೆ 
ಈಶಾನ್ಯಭಿಮುಖವಾಗಿ 8.00 ಸರಪಳಿ ಚಲಿಸಿ ಸರ್ವೆ ನಂ. 35, 36, 33 ರ ಬಾಂದಿನಿಂದ ನೈರುತ್ಯಕ್ಕೆ 8.00 ಸರಪಳಿ 
ಅ೦ತರದಲ್ಲಿ ಸ್ಥಾನಸಂಖ್ಯೆ 45ನ್ನು ಸೇರಿ ಪುನಃ ಸರ್ವೆ ನಂ. 35, 33 ರಲ್ಲೇ ಉತ್ತರಾಭಿಮುಖವಾಗಿ 6.50 ಸರಪಳಿ ಚಲಿಸಿ 
ಸರ್ವೆ ನಂ. 35, 36,33ರ ಬಾಂದಿನಿಂದ ಪಶ್ಚಿಮಕ್ಕೆ 7.50 ಸರಪಳಿ ಅಂತರದ ಸ್ಥಾನಸಂಖ್ಯೆ 46ನ್ನು ಸೇರಿ ನಂತರ 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೪ಎ 





ಪಶ್ಚಿಮಾಭಿಮುಖವಾಗಿ 6.00 ಸರಪಳಿ ದೂರದಲ್ಲಿ ಸರ್ವೆ ನಂ. 34, 35, 33ರ ಕೂಡುಬಾಂದಿನಿಂದ ಈಶಾನ್ಯಕ್ಕೆ 6.00 ಸರಪಳಿ 
ಅ೦ತರದಲ್ಲಿ ಸ್ಥಾನಸಂಖ್ಯೆ 47ರ ರಸ್ತೆಯನ್ನು ಸೇರುತ್ತದೆ. ನಂತರ ಸದರಿ ರಸ್ತೆ ಪಕ್ಕದಲ್ಲಿ ವಿವಿಧ ಕೋನಗಳಲಿ ಚಲಿಸಿ ಸರ್ವೆ 
ನಂ. 32ರ ಆಗ್ನೇಯ ಮೂಲೆಯಿಂದ ಆಗ್ನೇಯಕ್ಕೆ 5.00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 53ರನ್ನು ಸೇರುತ್ತದೆ. ನಂತರ 
ಸರ್ವೆ ನಂ. 33ರಲ್ಲೇ ಪೂರ್ವ ಉತ್ತರ ಹಾಗೂ ಪಶ್ಚಿಮಾಭಿಮುಖವಾಗಿ ಕ್ರಮವಾಗಿ 6.30, 2.00, 7.00 ಸರಪಳಿಗಳನ್ನು 
ಕ್ರಮಿಸಿ ಪುನಃ ರಸ್ತೆಯ ಪಕ್ಕ ಸ್ಥಾನ ಸಂಖ್ಯೆ 56ನ್ನು ಸೇರಿ ರಸ್ತೆಯ ಪಕ್ಕದಲ್ಲೆ ವಿವಿಧ ಕೋನಗಳಲ್ಲಿ ಅಂದಾಜು 1 ಕಿ.ಮೀ ಚಲಿಸಿ 
ಸರ್ವೆ ನಂ. 3, 85, 33, 108 ರ ಕೂಡು ಬಾಂದಿನಿಂದ ಪೂರ್ವಕ್ಕೆ 12.00 ಸರಪಳಿ ಅಂತರದಲ್ಲಿ ಸ್ಥಾನಸಂಖ್ಯೆ 62ನ್ನು 
ಸೇರುತ್ತದೆ. ನಂತರ ಈ ಕೆಳಕಂಡ ಕೋನ ಹಾಗೂ ಅಳತೆಯಂತೆ ಸರ್ವೆ ನಂ. 33, 108, 85 ಹಾಗೂ 108ರಲ್ಲಿ ಚಲಿಸಿ, ಸರ್ವೆ 
ನಂ. 106ರ ನೈರುತ್ಯ ಮೂಲೆಯಲ್ಲಿ ಸ್ಥಾನಸಂಖ್ಯೆ 88ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

























































































ಸ್ಥಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
62 63 291° 5-50 
63 64 1877 4-75 
64 65 300° 8-55 
65 66 iT" 6-55 
66 67 912" 2-65 
67 68 304° 3-60 
68 69 317° 3-10 
69 70 3439 6-50 
70 71 3599 6-00 
71 72 01° 1-65 
7 73 273 4-95 
73 74 333° 5-90 
74 75 313° 4-55 
75 76 79° 1-15 
76 77 19° 6-05 
77 78 284° 3-30 
78 79 2859 3-30 
79 80 93° 6-80 
80 81 106° 2-45 
81 82 ನೇ 6-80 
82 83 82° 4-05 
83 84 349° 3-85 
84 85 53 3-30 
85 86 3259 6-15 
86 87 63° 6-00 
87 88 59° 6-50 














ನಂತರ ಸೀಮಾರೇಖೆಯು ಆಗ್ನೇಯಾಭಿಮುಖವಾಗಿ ಸರ್ವೆ ನಂ. 106ರ ಪಶ್ಚಿಮದ ಎಲ್ಲೆಯಲ್ಲೆ ಹಾದು ಸರ್ವೆ ನಂ. 
106ರ ದಕ್ಷಿಣದ ಮೂಲೆಯಲ್ಲಿ ಸ್ಥಾನಸಂಖ್ಯೆ 94ನ್ನು ಸೇರಿ ನಂತರ ಈ ಕೆಳಕಂಡ ವಿವಿಧ ಕೋನಗಳಲ್ಲಿ ಸರ್ವೆ ನಂ. 108, 33, 
108ರಲ್ಲಿ ಚಲಿಸಿ ಸರ್ವೆ ನಂ. 105ರ ಈಶಾನ್ಯ ಮೂಲೆಯಲ್ಲಿ ಸ್ಥಾನಸಂಖ್ಯೆ 113ನ್ನು ಸೇರುತ್ತದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೫೩೫ 



























































ಸ್ಥಾನದಿಂದ ಸ್ಥಾನಕ್ಕೆ ಕೋನೇಡಿಗ್ರಿಗಳಲ್ತಿ) ಅಂತರ (ಸರಪಳಿಗಳಲ್ಲಿ) 
94 95 129° 5-50 
95 96 135° 2-50 
96 97 119° 3-00 
97 98 74° 4-55 
98 99 50° 4-00 
99 100 41° 1-75 
100 101 38 2-95 
101 102 314° 10-00 
102 103 [1 4-50 
103 104 269 6-00 
104 105 3289 7-50 
105 106 304° 5-50 
106 107 27 4-50 
107 108 292° 4-75 
108 109 294° 7-00 
109 110 230° 6-50 
110 111 201° 3-65 
111 112 320° 7-65 
112 113 292° 6-65 




















ನಂತರ ಸೀಮಾ ರೇಖೆಯು ಸರ್ವೆ ನಂ 105ರ ಉತ್ತರದ ಎಲ್ಲೆಯಲ್ಲಿ ಪಶ್ಚಿಮ ಹಾಗೂ ನೈರುತ್ಯಾಬಿಮುಖವಾಗಿ ಚಲಿಸಿ 
ಸರ್ವೆ ನಂ 105 ವಾಯುವ್ಯ ಮೂಲೆಯಿಂದ 3-50 ಸರಪಳಿ ಪೂರ್ವಕ್ಕೆ ಸ್ಥಾನಸಂಖ್ಯೆ 116ನ್ನು ಸೇರಿ ತದನಂತರ ಸರ್ವೆ ನಂ. 
108ರಲ್ಲೆ ಉತ್ತರ ಹಾಗೂ ವಾಯುವ್ಯಾಭಿಮುಖವಾಗಿ ಈ ಕೆಳಕಂಡ ಕೋನ ಹಾಗೂ ಅಂತರಗಳಲ್ಲಿ ಚಲಿಸಿ ಸರ್ವೆ ನಂ. 93ರ 
ಪೂರ್ವದ ಎಲ್ಲೆಯನ್ನು ಸ್ಥಾನ ಸಂಖ್ಯೆ 121ರಲ್ಲಿ ಚಲಿಸಿ ಸರ್ವೆ ನಂ. 93ರ ಪೂರ್ವದ ಎಲ್ಲೆ ಹಾಗೂ ಸರ್ವೆ ನಂ. 108ರಲ್ಲಿ ಈ 
ಕೆಳಕಂಡ ವಿವಿಧ ಕೋನಗಳಲ್ಲಿ ಚಲಿಸಿ, ಸರ್ವೆ ನಂ. 93ರ ಪೂರ್ವದ ಎಲ್ಲೆಯನ್ನು ಸ್ಥಾನಸಂಖ್ಯೆ 121 ರಲ್ಲಿ ಸೇರಿ ಸರ್ವೆ ನಂ. 
93ರ ಪೂರ್ವದ ಎಲ್ಲೆ ಹಾಗೂ ಸರ್ವೆ ನಂ. 108ರಲ್ಲಿ ಈ ಕೆಳಕಂಡ ವಿವಿಧ ಕೋನ ಹಾಗೂ ಅಂತರ ಚಲಿಸಿ ಸರ್ವೆ ನಂ. 
92ರ ಪೂರ್ವದ ಎಲ್ಲ 128ರಲ್ಲಿ ಸೇರಿ ಸರ್ವೆ ನಂ. 98ರ ಉತ್ತರದ ಗಡಿಯಲ್ಲಿ ಚಲಿಸಿ ಪ್ರಾರಂಭಿಕ ಸ್ಥಾನ ಸೇರುತ್ತದೆ. 


















































ಸ್ಥಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
113 114 250° 2-50 
114 115 260° 3-00 
115 116 242° 2-25 
116 117 003° 8-50 
117 118 2689 12-10 
118 119 260° 4-00 
119 120 340° 4-50 
120 121 80° 7-60 
121 122 324° 4-55 
122 123 272° 1-55 
123 124 258° 7-40 
124 125 324° 4-40 
125 126 48° 6-40 
126 127 21° 5-10 

















೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೪ಎ 























839 4-45 
128 129 16° 2-55 
129 130 289° 5-40 
130 1 330° 7-45 








ಎನ್‌ಕ್ಲೋಸರ್‌: ತನೋಡಿ ದೇವಗೋಡು ಗಡಿಯಲ್ಲಿರುವ ಗಣಪತಿ ದೇವಸ್ಥಾನದ ಪಕ್ಕದ ಗಡಿಬಾಂದಿನಿಂದ ಪಶ್ಚಿಮಕ್ಕೆ 7-50 
ಸರಪಳಿ ದೂರದ ಸ್ಥಾನಸಂಖ್ಯೆ 3 ರಿಂದ ಪ್ರಾರಂಭವಾಗಿ ಸರ್ವೆ ನಂ. 108ರಲ್ಲೇ ಈ ಕೆಳಕಂಡ ವಿವಿಧ ಕೋನ ಹಾಗೂ 
ಅ೦ತರಗಳಲ್ಲಿ ಚಲಿಸಿ ಪ್ರಾರಂಭಿಕ ಸ್ಥಾನವನ್ನು ಸೇರುತ್ತದೆ. 






































ಸ್ಥಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 

3 4 260° 6-40 

4 5 319° 9-20 

5 1 13° 8-75 

1 2 107° 6-10 

2 3 152% 10-95 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಗೋಪಾಲ್‌ 
ಪಿ.ಆರ್‌. 313 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಕುಕ 55 ಐಎಂಎಂ 2009, ಬೆಂಗಳೂರು, ದಿನಾಂಕ:8ನೇ ಮೇ 2009 

ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಪ್ರಾರಂಭಿಸಿರುವ ಈ ಕೆಳಗಿನ ಪ್ರಾದೇಶಿಕ ಔಷಧ ಪರೀಕ್ಷಾ 
ಪ್ರಯೋಗಾಲಯಗಳನ್ನು ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮ 1940ರಡಿಯಲ್ಲಿ ಸ್ಥಾಪಿತವಾಗಿವೆಯೆಂದು 
ಘೋಷಿಸಲಾಗಿದೆ. 

1. ಕರ್ನಾಟಕ ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಹುಬ್ಬಳ್ಳಿ 

2. ಕರ್ನಾಟಕ ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಹಾಲಕ್ಷ ಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾರತೀಯ ವೈದ್ಯ ಪದ್ಧತಿ) 
HEALTH & FAMILY WELFARE SECRETARIAT 
NOTIFICATION 
No.HFW 55 IMM 2009, Bangalore, Dated:8" May 2009. 

The newly established following Regional Drug Testing Laboratories in the State of Karnataka are 
declared as established under Drugs & Cosmetics Act 1940. 

1. Karnataka Regional Drug Testing Laboratory, Hubli 

2. Karnataka Regional Drug Testing Laboratory, Bellary 

By order and in the name of Governor of Karnataka 
P.R. 317 N. MAHALAKSHMAMMA 
Under Secretary to Government 
Health & Family Welfare Department 


